ಬಹುಭಾಷಿಕತೆ ಮತ್ತು ಇಂಗ್ಲಿಷ್‌ ತರಗತಿ 
- ನಿವೇದಿತಾ ವಿಜಯ್‌ ಬೆಡದೂರ್‌ 


ಪೀಠಿಕೆ 


ಈ ಲೇಖನವು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಮತ್ತು 
ಮಾಧ್ಯಮಿಕ ಹಂತಗಳಲ್ಲಿ ಇತರ ಭಾಷೆಗಳೊಂದಿಗೆ ಇಂಗಿಷ್‌ ಕಲಿಸುವ 
ಶಿಕ್ಷಕರನ್ನು ಉದ್ದೇಶಿಸಿ ಬರೆಯಲ್ಬಟ್ಟೆದೆ. ಇದು ಈ ಕೆಳಗಿನ ಪುಶ್ಲೆಗಳನ್ನು 
ಉತ್ತರಿಸುತ್ತದೆ: 


*e ಪರಿಕಲ್ಪನೆ - ಬಹುಭಾಷಿಕತೆ ಎಂದರೇನು? 

*e ಪ್ರಕ್ರಿಯೆ - ಬಹುಭಾಷಾ ಬೋಧನಾ ವಿಧಾನ ಎಂದರೇನು? 

* ಅನುಷ್ಠಾನ - ಬಹುಭಾಷಾ ಬೋಧನಾ ವಿಧಾನವು ತರಗತಿಯಲ್ಲಿ 
ಅನುಷ್ಠಾನಕ್ಕ ಬರುವುದು ಹೇಗೆ? 


ಈ ಲೇಖನವು ಶಿಕ್ಷಕರು ಎತ್ತಿರುವ ಕೆಲವು ಪ್ರಮುಖ ಪುಶ್ನೆಗಳಿಗೆ ಉತ್ತರಿಸಲು 
ಸಹ ಪ್ರಯತ್ನಿಸುತದೆ: 


*e ಹಿಂದಿ ಭಾಷೆಯನ್ನೂ ಕೂಡ ತಿಳಿದಿರದ ಅಲ್ಪಸಂಖ್ಯಾತ ಬಾಷೆಗಳನ್ನು 
ಮಾತನಾಡುವ ಮಕ್ಕಳಿಗೆ ನಾವು ಇಂಗಿಷನ್ನು ಹೇಗೆ ಕಲಿಸಬಹುದು? 

*e ನಮ್ಮ ಶಾಲೆಯ ಅಲ್ಪಸಂಖ್ಯಾತ ಮಗುವಿಗೆ ಮನೆಯಿಂದ ಯಾವುದೇ 
ಬೆಂಬಲವಿಲ್ಲ. ಆಕೆಯ ಮಾತು ಶಾಲೆ ಮತ್ತು ಮನೆಯ ಭಾಷೆಗಳೆಗಿ೦ಂತ 
ತು೦ಬಾ ಬಿನ್ನವಾಗಿದೆ. ಅಂತಹ ಮಗುವಿಗೆ ನಾವು ಇಂಗಿಷ್‌ 
ಕಲಿಸುವುದು ಹೇಗೆ? 


ಈ ಎರಡು ವಿದರ್ಶನಗಳನ್ನು ಗಮಮಿಸುವುದರೊಂದಿಗೆ ನಮ್ಮ 
ಚರ್ಚೆಯನ್ನು ಆರಂಭಿಸೋಣ: 


ಶಾಲೆಗೆ ದಾಖಲಾಗುವ ಮೊದಲೇ ಮಕ್ಕಳು ತಮ್ಮ ಸುತ್ತಲಿನ ಹಿರಿಯರು, 
ಮಕ್ಕಳು, ವ್ಯಾಪಾರಿಗಳು ಮುಂತಾಗಿ ಎಲ್ಲರೊಂದಿಗೂ ಸಂವಾದಿಸಿಯೇ 
ಇರುತ್ತಾರೆ. ಅವರು ಮಾತನಾಡುವ ಅಥವಾ ಅರ್ಜಿಸಿಕೊಳ್ಳವ ಭಾಷೆಗಳು 
ಅವರ ಮನೆ ಭಾಷೆ (ಗಳೆ) ಆಗಿರಬೇಕು ಎಂದೇನೂ ಇಲ್ಲ. ಉದಾಹರಣೆಗೆ 
ಮೈಥಿಲಿಯು ಆಂಧ್ರಪ್ರದೇಶದ ಕಡಪ್ಪದಿಂದ ಕೆಲವು ಕಿಲೋಮೀಟರ್‌ 


1 


ದೂರದಲ್ಲಿರುವ ಬೆಂಗಳೂರಿನ ಗಡಿಯಲ್ಲಿ ವಾಸಿಸುತಾಳೆ. ಅವಳ ತಾಯಿಯ 
ಕಡೆಯ ಅಜ ಅಜ್ಜಿಯರು ಕಡಪ್ಪದವರು; ತೆಲುಗು ಮಾತಾಡುವವರು. 
ಮೈಥಿಲಿಯ ತಂದೆ- ತಾಯಿಗಳು ಕನ್ನಡ ಭಾಷಿಕರು. ಆದರೆ ಪ್ರತಿ ಮುಂಜಾನೆ 
ಹತ್ತಿರದ ಬಟ್ಟೆ ಗಿರಣಿಗೆ ಕೆಲಸಕ್ಕೆ ಹೋಗುವ ಮೊದಲು ಅವರು ಮೈಥಿಲಿಯನ್ನು 
ಅವಳ ಅಜ್ಜಿ ಮನೆಯಲ್ಲಿ ಬಿಟ್ಟು ಹೋಗುತ್ತಾರೆ. ಅವರಿಗೆ ಊರೆಲ್ಲ ಗೆಳೆಯರು. 
ಸಂಜೆ ಆಯಿತೆಂದರೆ ಆ ಗೆಳೆಯರು ತಮ್ಮ ಮಕ್ಕಳೊಂದಿಗೆ ಮೈಥಿಲಿಯ ಮನೆಗೆ 
ಬೇಟಿ ನೀಡುತ್ತಾರೆ. ಆ ಗೆಳೆಯರು ಮೈಥಿಲಿಯ ತಂದೆ- ತಾಯಿಗಳೊಂದಿಗೆ 
ಮಾತಾಡುವುದು ಕನ್ನಡದಲ್ಲಿ. ಅವರಲ್ಲಿ ಕೆಲವರು ತಮ್ಮ ಮಕ್ಕಳೊಂದಿಗೆ 
ತಮಿಳು ಮಾತನಾಡುತ್ತಾರೆ. ಏಕೆಂದರೆ ಅವರು ಬೆಂಗಳೂರಿನಲ್ಲಿ ನೆಲೆನಿಂತ 
ತಮಿಳರು. ಪ್ರತಿದಿನ ಮೈಥಿಲಿ ತನ್ನ ಅಜ್ಮನೊಂದಿಗೆ ರಾಜಸ್ಥಾನಿಯೊಬ್ಬನ 
ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳ ಅಜ ರಾಜಸ್ಥಾನಿ ಗೆಳೆಯನೊಂದಿಗೆ 
ಹರಟುತ್ಲಿರುವಾಗ ಆಕ ಮಾರ್ಬ್ನಾಡಿ ಮಾತನಾಡುವ ತನ್ನ ಗೆಳತಿಯೊಂದಿಗೆ 
ಆಟಿವಾಡುತ್ತಾಳ. 


ಮೈಥಿಲಿ ಶಾಲೆಗೆ ಹೋದಾಗ ಕನ್ನಡ ಮತ್ತು ತಮಿಳು ಎರಡನ್ನೂ 
ಮಾತನಾಡುವ ಶಿಕ್ಷಕಿಯನ್ನು ಕಂಡು ಖುಷಿಹಟ್ಟಿಳು. ಮೈಥಿಲಿಗೆ ಯಾಕೆ 
ಖುಷಿಯಾಯಿತೆಂದು ಊಹಿಸಬಲ್ಲಿರ? ಬಹಳ ಬೇಗ ಮೈಥಿಲಿಯು ಇಂಗಿಷ್‌ 
ಕಲಿಯಲಾರಂಬಿಸಿದಳು. ಅವಳು ಈಗಾಗಲೇ ದೂರದರ್ಶನ, ಕರಪತುಗಳು, 
ಮತ್ತು ಜಾಹೀರಾತುಗಳಿಂದ ಅಲ್ಪಸ್ವಲ್ಪ ಇಂಗಿಷ್‌ ಕಲಿತಿದ್ದಳು. ಅವಳ ತಂದೆಯ 
ಸ್ನೇಹಿತರಾದ ಆಟೋ ಚಾಲಕರು ತಮ್ಮ ಗಿರಾಕಿಗಳೊಂದಿಗೆ ಸದಾ ಇಂಗಿಷ್ನಲ್ಲೇ 
ಮಾತನಾಡುತ್ತಾರೆ ಎಂಬುದನ್ನೂ ಅವಳು ಗಮನಿಸಿದಳು. ಹೀಗಾಗಿ ಅವರೇನು 
ಮಾತಾಡುತ್ತಿದ್ದಾರೆ ಎಂಬುದಕ್ಕೆ ಆಕೆ ಲಕ್ಕ ನೀಡಲಾರಂಭಿಸಿದಳು. ಮೈಥಿಲಿಯ 
ಮೊದಲ ಭಾಷೆ ಯಾವುದೆನ್ನುತ್ತೀರಿ - ಕನ್ನಡ ಅಥವಾ ತೆಲುಗು ಅಥವಾ 
ಎರಡೂ? ಮಾರ್ವಾಡಿ ಮತ್ತು ತಮಿಳಿಗೆ ಯಾವ ಸ್ಥಾನ ನೀಡುತ್ತೀರಿ? ಮತ್ತೆ, ಈ 
ಭಾಷೆಗಳಿಗೆ ಸಂಬಂಧಿಸಿದಂತೆ ಇಂಗ್ಲಿಷಿನ ಸ್ಥಾನ ಯಾವುದು? 


ಮಹಾನಗರಗಳ ಅಂಚಿನ ಗ್ರಾಮೀಣ ಪ್ರದೇಶಗಳಿಂದ ವಲಸೆ ಬಂದ ಮತ್ತು 
ಹಲವಾರು ಬಾಷೆಗಗಳಿಗೆ ಮುಖಾಮುಖಿಯಾಗುವ ಅನೇಕ ಬಡಾವಣೆಗಳ 
ಮಕ್ಕಳ ಪರಿಸ್ಥಿತಿ ಹೀಗೆಯೇ ಇದೆ. ಅವರು ಸಹಜವಾಗಿ ಬಹುಬಭಾಷಿಕರಾಗುತ್ತಾರೆ. 
ಹೀಗಾಗಿ ಮನೆಯ ಭಾಷೆಯಿಂದ ಶಾಲಾ ಭಾಷೆಗೆ ಪರಿವರ್ತನೆಯಾಗುವುದು 
ಅವರಿಗೆ ಗಹಣಶಕಿಗೆ ಮೀರಿದ ಹೊರೆಯನ್ನೇನೂ ಸೃಷ್ಟಿಸುವುದಿಲ್ಲ. 


ನಾವೀಗ ಅಲ್ಪಸಂಖ್ಯಾತ ಸಮುದಾಯಕೆೆ ಸೇರಿದ ಕಿರುಪಟ್ಟಿಣದ ಒಂದು 
ಮಗುವಿನ ಬಿದರ್ಶನವನ್ನು ತೆಗೆದುಕೊಳ್ಳೋಣ. 


2 


ಸುಲೆಮಾನ್‌ ನ ಪಾಲಕರ ಉದ್ಯೋಗವು ಅವರನ್ನು ರಾಜಸ್ಥಾನದ 
ಬಾರ್ಮರ್‌ ಗೆ ಕರೆತಂದಿದೆ. ಅಲ್ಲಿ ಬೀದಿಯ ಭಾಷೆಗಳು ಮಾರ್ವಾಡಿ, ಬಾರ್ಮರಿ, 
ಸಿ೦ಧಿ ಮತ್ತು ಗುಜರಾತಿ. ಸುಲೆಮಾನ್‌ ತೆಲುಗಿನ ಉಪಭಾಷೆಯೊಂದನ್ನು ಆಡುವ 
ಲಂಬಾಣಿ ತಾಂಡಾದಿಂದ ಬಂದವ. ಶಾಲೆಯಲ್ಲಿ ಸಂವಹನದ ಭಾಷೆ ಮತ್ತು 
ಬೋಧನಾ ಮಾಧ್ಯಮ ಎರಡೂ ಹಿಂದಿ. ಆದರೆ ಮಕ್ಕಳು ಯಾರೂ ಹಿಂದಿ 
ಮಾತಾಡುವುದಿಲ್ಲ; ಅವರು ಮಾರ್ವಾಡಿ ಇಲ್ಲವೆ ಬಾರ್ಮೆರಿ ಮಾತನಾಡುತ್ತಾರೆ. 
ಶಾಲೆಯು ಎರಡನೇ ತರಗತಿಯಿಂದ ಇಂಗ್ಲಿಷ್‌ ಕಲಿಸುತದೆ. ಶಿಕ್ಷಕರು ಮನೆಯಲ್ಲಿ 
ಧಮಂಧಾರಿ, ಶೇಖಾವತಿ, ರುಂಜುನು ಮತ್ತು ಚುರು ಭಾಷೆಗಳನ್ನು 
ಮಾತನಾಡುತ್ತಾರೆ. ಆದರೆ ತರಗತಿಯಲ್ಲಿ ಎಲ್ಲಾ ವ್ಯವಹಾರಗಳೂ ಹಿಂದಿಯಲ್ಲಿ 
ಸಾಗುತವೆ. ಮಕ್ಕಳು ಇಂಗಿಷ್‌ ತರಗತಿಯಲ್ಲಿ ಇಂಗಿಷ್‌ ಕಲಿಯುತ್ತಾರೆ. 
ಸುಲೆಮಾನ್‌ ತಬ್ಬಿಬ್ಬಾಗಿದ್ದಾನೆ - ಮನೆಯಲ್ಲಿ ಪಾಲಕರು ಲಿಪಿಯಿಲ್ಲದ ಅವರದೇ 
ಆದ ತೆಲುಗಿನ ಒಂದು ರೂಪಪೊಂದನ್ನು ಮಾತ್ರ ಮಾತನಾಡುತ್ತಾರೆ; ಹೀಗಾಗಿ, 
ಅವನಿಗೆ ಮನೆಯಿಂದ ಯಾವುದೇ ಬೆಂಬಲ ದೊರಕದು. ಅವನ ಪೋಷಕರಿಗೆ 
ಬಾಷೆ ಒಂದು ಸಮಸ್ಯೆಯೇ ಅಲ್ಲ ಏಕಂದರೆ ಅವರಿರುವುದು ಅವರದೇ 
ಬಾಷೆಯನ್ನು ಮಾತನಾಡುವ ಕಾರ್ಮಿಕರ ತಂಡದಲ್ಲಿ. ಸುಲೆಮಾನನಿಗಾದರೆ 
ಶಾಲೆಯಲ್ಲಿ ಅವನ ತಾಂಡಾದಿಂದ ಬಂದ ಸ್ನೇಹಿತರಾರೂ ಇಲ್ಲ. ತರಗತಿಯಲ್ಲಿ 
ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಅವನಿಗೆ ಯಾವ ಸುಳಿವೂ ಇಲ್ಲ. ಆತ 
ದಡ್ಡ ಎಂದು ಅವನ ಶಿಕ್ಷಕರ ಭಾವನೆ. ಏಕೆಂದರೆ ಆತ ಶಾಲೆಯ ಭಾಷೆಯನ್ನು 
ಕಲಿಯಲಾರ. ಮನೆಯಲ್ಲಾದರೆ ಸುಲೆಮಾನ್‌ ಅನೇಕ ಕೆಲಸಗಳನ್ನು ಮಾಡಬಲ್ಲ; 
ಆತ ಕುರಿಗಳನ್ನು ನೋಡಿಕೊಳ್ಳುತಾನೆ, ಅವುಗಳನ್ನು ಎಣಿಸುತ್ತಾನೆ, ಗುಂಪಿನ 
ವಿತರಣಾ ವ್ಯವಸ್ಥೆಯಿಂದ ನಬೀಡಲಾದ ವಿವಿಧ ಪ್ರಮಾಣದ ಧಾನ್ಯಗಳನ್ನು 
ಅಳೆಯುತಾನೆ ಮತ್ತು ತನ್ನ ಕಿರಿಯ ತಮ್ಮ ತಂಗಿಯರನ್ನು ನೋಡಿಕೂಳ್ಳುತಾನೆ. 


ಸುಲೆಮಾನ್‌ ಗೆ ಶಾಲೆಯಲ್ಲಿ ಹೊಂದಿಕೊಳ್ಳವುದು ಕಷ್ಟವಾಗುತದೆ. 
ಏಕೆಂದರೆ ಅಲ್ಲಿ ಅವನ ಭಾಷೆಗೆ ಬೆಲೆಯಿಲ್ಲ. ಅವನ ಜ್ಞಾನ ಮ್ಯವಸ್ಥೆಗೆ 
ಶಾಲೆಯಲ್ಲಿ ಯಾವುದೇ ಸ್ಥಾನವಿಲ್ಲ. ಖಂಡಿತವಾಗಿಯೂ ಎಷ್ಟು 
ಬಾಷೆಗಳನ್ನಾದರೂ ಕಲಿಯುವ ಮತ್ತು ಆ ಭಾಷೆಗಳ ಮೂಲಕ ಜ್ಞಾನ 
ಸಂಪಾದಿಸುವ ಸಾಮರ್ಥ್ಯವನ್ನು ಸುಲೆಮಾನ್‌ ಹೊಂದಿದ್ದರೂ ಅವನ 
ಪೂರ್ವಜ್ಞಾನ ಮತ್ತು ಹೊಸ ಕಲಿಕೆಯ ನಡುವೆ ಸಂಪರ್ಕ ಕಲ್ಪಿಸಬಹುದಾದ 
ಯಾವ ಸೇತುವೆಗಳೂ ಇಲ್ಲ. ಅಂತಿಮವಾಗಿ ಆತ ಬೀದಿಯ ಭಾಷೆಗಳನ್ನು 
ಕಲಿಯುತಾನೆ. ಆದರೆ ಅವನ ಅಸ್ಮಿತೆಯನ್ನೇ ನಿರಾಕರಿಸಿದರೆ ಆತ ತರಗತಿಯ 
ಬಾಷೆಯನ್ನು ಕಲಿಯುತ್ತಾನೆಯೇ? 


ಬಹು ಭಾಷಿಕತೆ ಎಂದರೇನು? 


ಬಹುಭಾಷಿಕತೆಯನ್ನು ವಿವಿಧ ವಿದ್ವಾಂಸರು ವಿಬಿನ್ನ ಬಗೆಯಲ್ಲಿ 
ವ್ಯಾಖ್ಯಾನಿಸಿದ್ದಾರೆ. ಒಬ್ಬ ಬಹುಭಾಷಿಕ ವ್ಯಕ್ತಿ ಎಂದರೆ "ಮೂರು ಅಥವಾ 
ಅದಕ್ಕಿಂತ ಹೆಚ್ಚು ಭಾಷೆಗಳನ್ನು, ಪ್ರತ್ಯೇಕವಾಗಿ ಅಥವಾ ಪದಸಂಕೇತಗಳ (೦ರ) 
ವಿವಿಧ ಪ್ರಮಾಣದ ಮಿಶ್ರಣದೊಂದಿಗೆ ಬಳಸುವ ಸಾಮರ್ಥ್ಯವನ್ನು 
ಹೊಂದಿರುವವನು; ವಿವಿಧ ಭಾಷೆಗಳನ್ನು ವಿವಿಧ ಉದ್ದೇಶಗಳಿಗಾಗಿ 
ಬಳಸುವವನು; ಪ್ರತಿಯೊಂದು ಬಾಷೆಯಲ್ಲಿ ನಿರ್ದಿಷ್ಟ ಸಂದರ್ಭಗಳಿಗೆ 
ಬಳಕೆಯಾಗುವ ಭಾಷಾಭೇದ (ರಿಜಿಸ್ಟರ್‌), ಉದ್ಯೋಗ ಮತ್ತು ಶಿಕ್ಷಣದಂತಹ 
ಅಂಶಗಳಿಗೆ ಅನುಗುಣವಾಗಿ ಅವನ ಸಾಮರ್ಥ್ಯದಲ್ಲಿ ವ್ಯತ್ಯಾಸವಿರುತದೆ” 
(ೆ೦ಪ್‌, 2009, ಪುಟಿ 15). ಹೀಗಾಗಿ ಪರಿಣಾಮಕಾರಿಯಾಗಿ ಸಂವಹನ ಮಾಡಲು 
ಬಾಷಾಸಂಕೇತಗಳನ್ನು ಬದಲಾಯಿಸುವ ಅಥವಾ ಮಿಶ್ರಣ ಮಾಡುವ, ಅಥವಾ 
ಹಲವು ಉಪಭಾಷೆಗಳನ್ನು ಮಾತನಾಡುವ ಅಥವಾ ಅದೇ ಬಾಷೆಯ 
ದ್ವಿರೂಪ(ಡೈಗ್ಲಾಸಿಯಾ) ವಾತಾವರಣದಲ್ಲಿ ಸಂಭಾಷಿಸುವ ವ್ಯಕ್ತಿಯನ್ನು ಈ 
ವ್ಯಾಖ್ಯೆಯ ಪ್ರಕಾರ ಬಹುಭಾಷಿಕ ಎಂದು ಪರಿಗಣಿಸಲಾಗುತ್ತದೆ. 


ನಮ್ಮ ಉದ್ದೇಶಗಳಿಗೆ ಬೇಕಾಗಿ ಸ೦ಕಲನ (೩ರ) ಮತ್ತು ವ್ಯವಕಲನ 
(subtractive) ದ್ವಿ/ಬಹುಭಾಷಿಕತೆಯ ನಡುವಿನ ವ್ಯತ್ಯಾಸವನ್ನು 
ಗುರುತಿಸುವುದು ಸಹ ಅಗತ್ಯವಾಗಿದೆ. ಸಂಕಲನ ಬಹುಭಾಷಿಕತೆಯು ಎರಡೂ 
ಬಾಷೆಗಳನ್ನು ಅವುಗಳ ಬಳಕೆಯಿಂದ ಸಮೃದ್ದಗೊಳಿಸುತದೆ. ಇನ್ನೊಂದೆಡೆ 
ವ್ಯವಕಲನ ದ್ವಿಭಾಷಿಕತೆಯಲ್ಲಿ ಪ್ರಥಮ ಬಾಷೆಯು ಕ್ರಮೇಣ 
ನಷ್ಟವಾಗಿಬಿಡುತ್ತದೆ. ಏಕೆಂದರೆ ಇದರಲ್ಲಿ ದ್ವಿತೀಯ ಭಾಷೆಯು ಕಲಿಕಾರ್ಥಿಗಳ 
ಕ್ರಿಯಾತಕ ವಲಯದಲ್ಲಿ ಪ್ರಾಬಲ್ಯವನ್ನು ಸಾಧಿಸುತ್ತದೆ. ಹೀಗಾದಾಗ 
ಕಲಿಕಾರ್ಥಿಯ ಭಾಷಾ ನಿಷ್ಠೆಯು ಹೊಸದಾಗಿ ಸ್ವಾಧೀನಪಡಿಸಿಕೊಂಡ ಬಾಷೆಗೆ 
ವರ್ಗಾಯಿಸಲ್ಬಡುತದೆ. ಉದಾಹರಣೆಗೆ, ಸುಲೆಮಾನ್‌ ಹೆಚ್ಚು ಹೆಚ್ಚು ಹಿಂದಿ 
ಮಾತಾಡಲು ಆರಂಭಿಸಿದರೆ, ಮತ್ತು ಮನೆಯಲ್ಲಿ ಆಡುವ ತೆಲುಗು 
ಉಪಬಭಾಷೆಯನ್ನು ಕ್ಲಿಪವಾಗಿ ಮರೆತುಬಿಟ್ಟಿರೆ ಸುಲೆಮಾನ್‌ ನ ಬಾಷಾ 
ಬಳಕೆಯು ವ್ಯವಕಲನ ದ್ವಿಬಾಷಿಕತೆಯ ವಬಿದರ್ಶನವೆನ್ನುತೇವೆ. ಇದಕ್ಕ 
ತದ್ದಿರುದ್ದವಾಗಿ ಸುಲೆಮಾನ್‌ ನ ಕುಟಿಂಬವು ತೆಲುಗು ಉಪಭಾಷೆಯ 
ಬಳಕೆಯನ್ನು ಉಳಿಸಿಕೊಂಡರೆ, ಅದರಲ್ಲಿ ಅಷ್ಟಿಷ್ಟು ಸಾಹಿತ್ಯವನ್ನು 
ಓದುತ್ತಿದ್ದರೆ, ಹಿಂದಿ ಮತ್ತು ಬಾರ್ಮೆರಿಯಲ್ಲೂ ವಬಿರರ್ಗಳವಾಗಿದ್ದರೆ ಅದು 
ಸಂಕಲನ ದ್ವಿಬಾಷಿಕತೆಯ ಉದಾಹರಣೆಯಾಗುತದೆ. 


ಬಾರತದಲ್ಲಿ ಬಹುಭಾಷಿಕತೆಯು ಎಂದಿಗೂ ನಮ್ಮ ಸಾಂಸ್ಕೃತಿಕ ಮತ್ತು 
ಸಾಮಾಜಿಕ ಪ್ರಕೃತಿ(hಂs) ಯ ಭಾಗವಾಗಿದೆ. ಮೈಯಕಿಕ ಮತ್ತು ಸಾಮಾಜಿಕ 
ದ್ವಿಭಾಷಿಕತೆಯು ಲಕ್ಷಣವಿಶೇಷವಾಗಿರುವ ಭಾರತೀಯ ಬಹುಭಾಷಾ 
ಸನ್ನಿವೇಶದ ಶ್ರೀಮಂತಿಕೆ ಮತ್ತು ಸಂಕೀರ್ಣತೆಯನ್ನು ಈ ಅಂಶಗಳಿಂದ 
ಖಚಿತಪಡಿಸಬಹುದು : ಭಾರತದಲ್ಲಿ ನಾಲ್ಕು ವಿಬಿನ್ನ ಬಾಷಾ ಕುಟುಂಬಗಳಿಗೆ 
ಸೇರಿದ 1652ಕ್ಕಿಂತ ಹೆಚ್ಚು 'ಮಾತೃಭಾಷೆ' ಗಳನ್ನು ಮಾತನಾಡಲಾಗುತ್ತದೆ ; 
ಮುದ್ರಣ ಮಾಧ್ಯಮವು 87 ಬಾಷೆಗಳನ್ನೂ, ರೇಡಿಯೋ 71 ಭಾಷೆಗಳನ್ನೂ 
ಶಾಲೆಗಳು ಬೋಧನಾ ಮಾಧ್ಯಮವಾಗಿ 47 ಭಾಷೆಗಳನ್ನೂ ಬಳಸುತವೆ 
(ಅಗ್ನಿಹೋತಿ, 2007, ಪುಟಗಳು 79-88). 


'ಶಿಕ್ಷಣ ವ್ಯವಸ್ಥೆಯ ಮೂಲಕ ಬಹುಭಾಷಿಕತೆಯನ್ನು ಒಳತರುವ ಏಕೈಕ 
ಮಾರ್ಗವೆಂದರೆ ಪಠ್ಯಕ್ರಮದಲ್ಲಿ ಹಲವಾರು ಬಾಷೆಗಳ ಅಧ್ಯಯನಕ್ಕೆ ಅವಕಾಶ 
ಕಲ್ಪಿಸುವುದು' (ಶ್ರೀವಾತ್ಸವ, 2007, ಪುಟಗಳು 37-53) ಎಂದು ಭಾರತ ಸರಕಾರವು 
ಸದಾ ಪ್ರತಿಪಾದಿಸಿದೆ. ತ್ರಿಭಾಷಾ ಸೂತ್ರವು ಹೊರಹೊಮ್ಮಿರುವುದೂ ಈ 
ಪರಿಗಣನೆಯಿಂದಲೇ. ತಿಬಾಷಾ ಸೂತ್ರಕ್ಕೆ ಸ್ಪಷ್ಟ ರೂಪ ಎವೀಡಿದ ಮೂಲ 
ತತ್ತ್ವಗಳೆಂದರೆ ಮಾತ್ಯಭಾಷೆಯು ಪ್ರಥಮ ಭಾಷೆಯಾಗಿದ್ದು ಶಿಕ್ಷಣದಿಂದ ಗರಿಷ್ಠ 
ಪ್ರಯೋಜನವನ್ನು ಪಡೆಯಲು ಮಕ್ಕಳು ತಮ್ಮ ಶಾಲೆಯಲ್ಲಿ 
ಮೊದಲಿನಿಂದಲೂ ಅದನ್ನು ಒಂದು ವಿಷಯವಾಗಿ ಮತ್ತು ಬೋಧನಾ 
ಮಾಧ್ಯಮವಾಗಿ ಅಧ್ಯಯನ ಮಾಡಬೇಕು ಶ್ರೀವಾತ್ಸವ, 2007, ಪುಟಿಗಳು 37-53). 
ಇದಲ್ಲದೆ ಈ ಸೂತ್ರವು ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗಿಷ್‌ 
ಅಧ್ಯಯನಕ್ಕೂ ಅವಕಾಶವನ್ನು ಕಲ್ಪಿಸಿದೆ. ಇ೦ಗಿಷನ್ನು ಐದನೇ ತರಗತಿಯಿಂದ 
ಕಲಿಯಬೇಕಾಗಿತ್ತು. ಆದಾಗ್ಯೂ, ಜನರ ಆಕಾಂಕ್ಷೆಗಳಿಗೆ ಮಣಿದು ಒಂದನೇ 
ತರಗತಿಯಿಂದಲೇ ಇಂಗ್ಲಿಷ್‌ ಕಲಿಸಲಾಗುತ್ತಿದೆ, ಮತ್ತು ನಮ್ಮ ಅನೇಕ ಸರಕಾರಿ 
ಬೋರ್ಡ್‌ ಶಾಲೆಗಳು ಈಗ ಇಂಗ್ಲೀಷನ್ನು ಬೋಧನಾ ಮಾಧ್ಯಮವಾಗಿಯೂ 
ಬಳಸುತ್ತಿವೆ. 


ಈಗ ನಾವು ಈ ಕಳಗಿನ ವಿದರ್ಶನಗಳನ್ನು ಗಮನಿಸೋಣ ಮತ್ತು 
ತರಗತಿಯಲ್ಲಿ ನಾವು ಅನುಸರಿಸಬೇಕಾದ ವಿಧಾನವನ್ನು ಚರ್ಚಿಸೋಣ. 


ಉತ್ತರಾಖಂಡದ ಹಳ್ಳಿಯೊಂದರಲ್ಲಿ ಥಾರು ಸಮುದಾಯದ 
ಮಗುವೊಂದು ಮೊದಲ ಬಾರಿಗೆ ಶಾಲೆಗೆ ಪ್ರವೇಶ ಪಡೆಯುತ್ತಾಳೆ. 
ಮನೆಯಲ್ಲಿ ಆಕೆ ಥಾರು ಮಾತನಾಡುತಾಳೆ. ಬೀದಿಯಲ್ಲಿ ಪಂಜಾಬಿ 
ಮಾತನಾಡುವುದನ್ನು ಆಕೆ ಕೇಳಿಸಿಕೊಂಡಿದ್ದಾಳೆ. ಶಿಕ್ಷಕರು 
ಹಿಂದಿಯಲ್ಲಿ ಮಾತನಾಡುವಾಗ ಆಕೆ ಕಕ್ಕಾವನಿಕ್ಕಿಯಾಗುತಾಲಛೆ. ಅವರು 


ಹೇಳಿದ್ದ ಆಕೆಗೆ ಏನೇನೂ ಅರ್ಥವಾಗುವುದಿಲ್ಲ. ತರಗತಿಯ 
ನಲವತ್ತು ಮಕ್ಕಳಲ್ಲಿ ಕೆಲವರು ಬಂಗಾಳಿ, ಕೆಲವರು ಪಂಜಾಬಿ, ಮತ್ತೆ 
ಕೆಲವರು ಅಲ್ಪಸ್ವಲ್ಪ ಹಿಂದಿ ಮಾತನಾಡುತ್ತಾರೆ. ಇಲ್ಲಿ ಅವಳು 
ಸಂಪೂರ್ಣವಾಗಿ ಕಳೆದು ಹೋಗುತಾಳ. ದಿನದಿಂದ ದಿನಕ್ಕ ಆಕ 
ಹೆಚ್ಚು ಹೆಚ್ಚು ಅಂತರ್ಮಖಿಯಾಗುತ್ತಾಳೆ. ಶಿಕಕರು ಆಕೆಯನ್ನು 
ದಡ್ಡಿ ಎಂದು ಭಾವಿಸುತ್ತಾರೆ. ಶೀಘ್ರದಲ್ಲೇ ಆಕೆ ಶಾಲೆಗೆ ವಿದಾಯ ಹೇಳಿ 
ತನ್ನ ನವಜಾತ ಸಹೋದರನನ್ನು ನೋಡಿಕೊಳ್ಳಲು ತನ್ನ ತಾಯಿಗೆ 
ಸಹಾಯ ಮಾಡಲಂಬಿಸುತ್ತಾಲೆ. 


ಈಗ ನಾವು ಲಂಬಾಣಿ ತಾಂಡಾದ ಸಮುದಾಯದತ್ತ ನೋಡೋಣ. 


ಲಂಬಾಣಿ ತಾಂಡಾವು ಪುಣೆಯ ಹೊರವಲಯದಲ್ಲಿ ವಾಸಿಸುತದೆ. 
ಅವರೊಂದು ವಲಸಿಗ ಸಮುದಾಯ. ಆದರೆ ಅವರು ಕಳೆದ ಮೂವತ್ತು 
ವರ್ಷಗಳಿಂದ ಪುಣೆಯ ಹೊರವಲಯದಲ್ಲಿ ವಾಸಿಸುತ್ತಿದ್ದಾರೆ. ಅವರು 
ಲಂಬಾಣಿ ಉಪಭಬಾಷೆಯನ್ನು ಮಾತನಾಡುತಾರೆ ಮತ್ತು ಸದ್ಯದ 
ಪೀಳಿಗೆಯಲ್ಲಿ ಕನಿಷ್ಠ ಒಬ್ಬ ಪೋಷಕರಾದರೂ ಶಿಕ್ಷಣ ಪಡೆದವರಾಗಿದ್ದಾರೆ 
. ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಉತ್ಸುಕರಾಗಿದ್ದಾರೆ. 
ಆದರೆ ಅವರನ್ನು ಸ್ವೀಕರಿಸುವ ಮತ್ತು ಅವರ ಕೈಗೆಟಿಕುವ ಏಕೈಕ 
ಶಾಲೆಯೆಂದರೆ ಮಹಾರಾಷ್ಟ್ರದ ಪ್ರಾದೇಶಿಕ ಭಾಷೆಯಾಗಿರುವ 
ಮರಾರಿಯು ಬೋಧನಾ ಮಾಧ್ಯಮಮವಾಗಿರುವ ಪುರಸಭೆಯ ಶಾಲೆ. 


ಲಂಬಾಣಿ ಮಕ್ಕಳು ಬೀದಿಗಳಲ್ಲಿ ಅಲ್ಪಸ್ವಲ್ಪ ಮರಾಠರಿಯನ್ನು 
ಕಲಿತಿದ್ಧಾರಾದರೂ ಅದು ಶಾಲೆಯಲ್ಲಿ ಬಳಕೆಯಾಗುವ ಪ್ರಮಾಣಿತ 
ಮರಾರಿ ಅಲ್ಲ. ಶಿಕಕರು ಲಂಬಾಣಿ ಭಾಷೆಯನ್ನು ಅಸಭ್ಯ ಮತ್ತು 
ಅಸಂಸ್ಕೃತ ಎಂದು ಪರಿಗಣಿಸುತ್ತಾರೆ. ಮಕ್‌ಳಿಗೆ ಶಿಕ್ಷಕರ ಬೋಧನೆ 
ಅರ್ಥವಾಗುತ್ತಿಲ್ಲ ವಾದರೂ ಅವರು ಒಬ್ಬರಿಗೊಬ್ಬರು ತುಂಬ ಬೆಂಬಲ 
ನೀಡುತ್ತಾರೆ ಮತ್ತು ಪರಸ್ಪರ ಸಹಾಯ ಮಾಡುವ ಮೂಲಕ ಶಿಕ್ಷೆಯಿಂದ 
ತಪ್ಪಿಸಿಕೂಳ್ಸುತ್ತಾರೆ. 


(ಶ್ರೀನಿವಾಸನ್‌, 2009 ರಿಂದ ಅಳವಡಿಸಿಕೊಳ್ಳಲಾಗಿದೆ) 


ಈ ಎರಡು ಪ್ರಕರಣವನ್ನು ನೋಡಿದಾಗ ಅಲ್ಲಸಂಖ್ಯಾತ ಭಾಷೆಗಳನ್ನು 
ಮಾತನಾಡುವ ಅಂಚಿನಲ್ಲಿರುವ ಸಮುದಾಯದ ಮಕ್ಕಳು ಶಾಲೆಯನ್ನು 
ಪ್ರವೇಶಿಸಿದಾಗ ದೊಡ್ಡ ಸವಾಲುಗಳನ್ನೇ ಎದುರಿಸುತ್ತಾರೆ ಎಂಬುದು 
ಸ್ಪಷ್ಟವಾಗುತ್ತದೆ. ಇಂತಹ ಕೆಲವು ಸವಾಲುಗಳೆ೦ದರೆ: 


1. ಅಂಚಿನಲ್ಲಿರುವ ಸಮುದಾಯಗಳ ಮಕ್ಕಳು ತಮ್ಮ ಮನೆಯ 
ಬಾಷೆಯಲ್ಲಿ ಪಡೆದ ಸ್ಥಳೀಯ ಜ್ಞಾನದೊಂದಿಗೆ ಸನ್ನದ್ಧರಾಗಿ ಶಾಲೆಗೆ 
ಬರುತ್ತಾರೆ. ಶಿಕ್ಷಕರಿಗೆ ಈ ಭಾಷೆ ತಿಳಿದಿಲ್ಲದಿರಬಹುದು. ಅದು ಅಂತಹ 
ಮಕ್ಕಳ ಗಯಿಕಾ ಸಾಮರ್ಥ್ಯಕ್ಕೆ ಅಡ್ಡಿಯಾಗಬಹುದು. 

2. ಅವರು ಸಾಮಾನ್ಯವಾಗಿ ತಮ್ಮ ಮನೆಗಳಲ್ಲಿ ಸಾಕ್ಷರತೆಯ 
ವಾತಾವರಣವನ್ನು ಹೊಂದಿರುವುದಿಲ್ಲ. ಹೀಗಾಗಿ ಸೂಕವಾದ 
ವಾತಾವರಣವನ್ನು ಸೃಷ್ಟಿಸದ ಸಾಕ್ಷರತಾ ಚಟುವಟಿಕೆಗಳಲ್ಲಿ ಅವರು 
ಬಾಗವಹಿಸಲು ಸಾಧ್ಯವಾದಿರಬಹುದು. 

3. ತಮ್ಮ ಮನೆ ಮತ್ತು ಬೀದಿಯಲ್ಲಿ ಶಾಲೆಯ ಭಾಷೆಗೆ ಮುಖಾಮುಖಿ 
ಆಗಿಲ್ಲದಿರುವ ಸಾಧ್ಯತೆ ಇದೆ. 

4. ಭಾಷೆಯು ಅಸ್ಮಿತೆಯೊಂದಿಗೆ ತಳಕುಹಾಕಿಕೂಂಡಿರುವುದರಿಂದ ತಮ್ಮ 
ಗುರುತು ವಿರಾಕರಣಗೊಳ್ಳತ್ತದೆ ಎನಿಸಿದರೆ ಅವರು ಶಾಲೆಯಿಂದ 
ನಿರ್ಗಮಿಸಿ ಬಿಡಬಹುದು. 


ಅಲ್ಲದೆ, ಮೇಲೆ ಚರ್ಚಿಸಿದ ಎರಡೂ ವಿದರ್ಶನಗಳಲ್ಲಿ ಮಗುವಿನ 
ಮನೆಬಾಷೆ ಎಂದಿಗೂ ತರಗತಿಯ ಭಾಷೆ ಆಗಲಾರದು. ಏಕಂದರೆ, ಅನುಷ್ಠಾನ 
ಮಟ್ಟದಲ್ಲಿ ದೃಢವಾದ ಕ್ರಿಯಾನೀತಿ ಮತ್ತು ರಾಜಕೀಯ ನಿಲುವಿನ 
ಕೊರತೆಯಿಂದಾಗಿ ಬುಡಕಟ್ಟಿ ಮತ್ತು/ಅಥವಾ ಅಂಚಿನಲ್ಲಿರುವ ಭಾಷೆಗಳು 
ಶಾಲೆಗಳಲ್ಲಿ ಬೋಧನಾ ಭಾಷೆಯಾಗಲು ಅವಕಾಶವಿಲ್ಲ. ಆದ್ದರಿಂದ ಈ 
ಸಮಸ್ಯಗಳನ್ನು ಎದುರಿಸಲು ಅಲ್ಬಸಂಖ್ಯಾತ ಭಾಷೆಯ ಮಕ್ಕಳು ಶಾಲೆಯ 
ಬಾಷೆ ಮತ್ತು ಇಂಗಿಷ್‌ ಅನ್ನು ಮೊಟ್ಟಿಮೊದಲು ಕಲಿಯಲು ಆರಂಭಿಸಿದಾಗ 
ಅವರನ್ನು ಒಳಗೊಳ್ಳವ ಅಂತರ್ನಿಷ್ಠ ಅವಕಾಶ (Inclusive $space)ವನ್ನು 
ಸೃಷ್ಟಿಸಬೇಕು. ಮಕ್ಕಳ ಮನೆಭಾಷೆ ಮತ್ತು ಅವರ ಪೂರ್ಪಜ್ಞಾನವನ್ನು 
ನಿರಾಕರಿಸುವ ಮೂಲಕ ನಾವು ಯಾವುದೇ ಪ್ರಗತಿಯನ್ನು ಸಾಧಿಸಬಹುದು 
ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. ಶಾಲೆಯಲ್ಲಿ ಈ ಮನೆ ಭಾಷೆಯ ನಿರಾಕರಣೆ 
ಎಂದಿಗೂ ಉದ್ದೇಶಪೂರ್ಪಕ ಪ್ರಕ್ರಿಯೆ ಅಲ್ಲವಾದರೂ ನಾವು ಮಾತನಾಡುವ 
ಬಾಷೆಗಳ ಬಗ್ಗೆ ನಾವೆಲ್ಲರೂ ಪೂರ್ಮಾಗಹಗಳನ್ನು ಹೊಂದಿರುವುದರಿಂದ ಇದು 
ಸಂಭವಿಸುತ್ತದೆ. ಪ್ರಮಾಣಿತ ಭಾಷೆ ಮತ್ತು ಸ್ವೀಕೃತ ಭಾಷೆಗಳು 'ಒಳ್ಳೆಯದು' 


ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ಮಾತನಾಡುವ ಭಾಷೆಗಳು 
ಅಪ್ರಮಾಣಿತ ಬಾಷೆಗಳು ಮತ್ತು ಅದರಿಂದಾಗಿ ಅದು ಕೆಟ್ಟದು ಎಂದು ನಾವು 
ನಂಬುತೇವೆ. ಶಿಕ್ಷಕರು ಸಹ ಪ್ರಮಾಣಿತ ಬಾಷೆಗಳು(standard languages) 
ವ್ಯಾಕರಣೀಯವೆಂದೂ ಅಪ್ರಮಾಣಿತ ಭಾಷೆಗಳು ವ್ಯಾಕರಣವನ್ನು 
ಹೊಂದಿರುವುದಿಲ್ಲವೆಂದೂ ನಂಬುತ್ತಾರೆ! ಆದಾಗ್ಯೂ, ಈ ಮಕ್ಕಳಿಗೆ ಸಹಾಯ 
ಮಾಡಬಲ್ಲ ಏಕೈಕ ವ್ಯಕ್ತಿಯೆಂದರೆ ತರಗತಿಯ ಶಿಕ್ಷಕರೇ. ಮತ್ತು ಶಿಕಕರು ಅದನ್ನು 
ಮಾಡಲು ಅತ್ಯುತ್ತಮ ಮಾರ್ಗವೆಂದರೆ ಬಹುಭಾಷಾ ಬೋಧನಾ ವಿಧಾನದ 
ಮೂಲಕ ಮತ್ತು ಇಂಗಿಷ್‌ ಕಲಿಸಲು ಬಹುಭಾಷೀಯ ಮಾರ್ಗವನ್ನು 
ಅಳಪವಡಿಸಿಕೊಳ್ಳವ ಮೂಲಕವೇ. 


ಬಹುಭಾಷೀಯ ಮಾರ್ಗ ಎಂದರೇನು? 


ಬಹುಭಾಷೀಯ ಮಾರ್ಗವು ಮಗುವಿನ ಬಾಷೆಯನ್ನು ತರಗತಿಯಲ್ಲಿ 
ಬಿಟ್ಟಿಕೊಳ್ಳುವ ಮೂಲಕ ಮಗುವಿನ ಅಸಿತೆ ಮತ್ತು ಸಂಸ್ಕೃತಿಯನ್ನು 
ಸಮರ್ಥಿಸುವುದರಲ್ಲಿ ವಿಶ್ವಾಸವಿಡುತದೆ. ಆರಂಬಿಕ ವರ್ಷಗಳಲ್ಲಿ ಮಗುವಿನ 
ಬಾಷೆಯಲ್ಲಿ ಅಡಕವಾಗಿರುವ ಅವಳ ಪೂರ್ವಜ್ಞಾನದ ಮೂಲಕ ತರಗತಿಯ 
ಪಾಠಗಳು ಅವಳಿಗೆ ಅರ್ಥಪೂರ್ಣವಾಗುವಂತೆ ಮಾಡಬಲ್ಲ ವಿಧಾನವು 
ಅತ್ಯುತ್ತಮವೆಂಬುದು ನಮಗೆ ತಿಳಿದಿದೆ. ಹೀಗಾಗಿ, ತರಗತಿಯಲ್ಲಿ ಮಗುವಿನ 
ಬಾಷೆಯನ್ನು ಸ್ವಾಗತಿಸುವುದು, ಅದು ತನ್ನ ಹಿಂದಿನ ಜ್ಞಾನವನ್ನು 
ವ್ಯಕಪಡಿಸಲು ಮತ್ತು ಕೂಂಡಾಡಲು ಸಹಾಯ ಮಾಡುವುದು ಈ ಮಾರ್ಗದ 
ಮೂಲತತ್ತವಾಗಿದೆ. ಎರಡನೆಯದಾಗಿ, ನಾವು ಸಹಮತರಾಗಿರುವ 
ಬಹುಭಾಷೀಯ ವಿಧಾನವು ಆರಂಭಿಕ ವರ್ಷಗಳಲ್ಲಿ ಉದ್ದೇಶಿತ ಭಾಷೆಯ 
ಬೆಳವಣಿಗೆಯ ಜೊತೆಯಲ್ಲಿ ಮಗುವಿನ ಭಾಷೆಯ ಬೆಳವಣಿಗೆಯನ್ನೂ 
ಸಮರ್ಥಿಸುವುದು ಮತ್ತು ಅದಕ್ಕೆ ಸೂಕ ಅವಕಾಶವನ್ನು ಕಲ್ಪಿಸುವುದರಲ್ಲಿ 
ನಂಬಿಕೆ ಹೊಂದಿದೆ. ಈ ವಿಧಾನವು ಬೌದ್ಧಿಕ ಬೆಳವಣಿಗೆಯ ತತ್ವದ ಮೇಲೆ ಕೆಲಸ 
ಮಾಡುತದೆ. ಸರಳ ಪದಗಳಲ್ಲಿ ಈ ದಾರಿಯೆಂದರೆ ಪರಿಚಿತದಿಂದ 
ಪರಿಚಿತವಲ್ಲದರ ಕಡೆಗೆ ಸಂದರ್ಭಿಸ್ಪಂ೦ಔ( coಗtext relatೀdಯಿಂದ ಸಂದರ್ಭ 
ಮುಕ( cಂಗtಎt indೇpendೇಗ)ವಾದದರ ಕಡೆಗೆ ಚಲಿಸುವುದಾಗಿದೆ. ಇದು 
ಬೋಧನಾ ವಿಧಾನವಾಗಿ ಹೇಗೆ ವಿಸ್ತರಿಸಿಕೊಳ್ಳತ್ತದೆ ಎಂಬುದನ್ನು ನಾವೀಗ 
ನೋಡೋಣ. 


ಬಹುಭಾಷಾ ಬೋಧನಾ ವಿಧಾನಕ್ಕೊಂ೦ದು ತಾತ್ಮಿಕ ಚೌಕಟ್ಟು 


ಮೇಲೆ ವಿವರಿಸಿದ ತತ್ನಗಳನ್ನು ಬಹುಭಾಷಾ ಬೋಧನಾ ವಿಧಾನವು ಏಕ 
ಸಮರ್ಥಿಸುತದೆ ಎಂಬುದನ್ನು ನಾವೀಗ ಪರಿಶೀವಿಸೋಣ. ಈ ಬೋಧನಾ 
ವಿಧಾನದ ತಾತ್ಲಿಕ ಆಧಾರವೇನು? ಬಾಷೆಯ ವಿಕಾಸಕ್ಕೆ ಜಿಮ್‌ ಕಮಿನ್ಸ್‌ ಅವರು 
ನೀಡಿದ ಸರಳ ಸೈದ್ಧಾಂತಿಕ ಚೌಕಟ್ಟಿನ್ನು ನಾವೀಗ ಗಮನಿಸೋಣ. 


ಸಾಕ್ಷರತೆಯ ಸಾಧನೆ 


ಸಾತ್ತರತೆಯಲ್ಲಿ ತೊಡಗಿಸಿಕೊಳ್ಳುವಿಕೆ 
ಪೂರ್ವಜ್ಞಾನವನ್ನು ಅರ್ಥವನ್ನು ಕಟ್ಟೆ ಅಸ್ಮಿತೆಯನ್ನು ಭಾಷೆಯನ್ನು 
ಕ್ರಿಯಾಶೀಲವಾಗಿಸಿ/ ಕೊಡಿ (ಪ್ರಧಾನ ಮತ್ತು |«4 ೨ |ಸಮರ್ಥಿಸಿ |4| ವಿಸರಿಸಿ 
ಹಿನ್ನೆಲೆ ಜ್ಞಾನವನ್ನು ಫಲಿತ ಎರಡೂ ಬಗೆಯ) 


ನೀಡಿ 


ಚಿತ್ರ 1: ಬಹುಭಾಷಿಕ ಸನ್ನಿವೇಶಗಳಲ್ಲಿ ಶೈಕ್ಷಣಿಕ ವಿಕಾಸವನ್ನು ಪ್ರೋತ್ಸಾಹಿಸಲು 
ಒಂದು ಬೋಧನಾ ವಿಧಾನದ ಜೌಕಟ್ಟು (ಕಮಿನ್ಸ್‌, 2009, ಪುಟಿಗಳು 21-35) 


ಈ ಚೌೌಕಟ್ಟಿನ್ನು ಅನುಸರಿಸಿ ಒಂದರಿಂದ ನಾಲ್ಕನೇ ತರಗತಿಗಳಿಗೆ ನಾನು ಈ 
ಕಳಗಿನ ಬಹುಭಾಷೀಯ ಬೋಧನಾ ವಿಧಾನವನ್ನು ಸೂಚಿಸಬಯಸುತೇನೆ. 
ಬಹುಭಾಷಾ ಬೋಧನಾ ವಿಧಾನ 


ಬಾಷಾ ಚಟುವಟಿಕೆ ತರಗತಿಗಾಗಿ ಶಾಲಾ ವೇಳಾಪಟ್ಟೆಯಲ್ಲಿ ಅವಕಾಶ 
ಕಲ್ಪಿಸಿ. ಆ ತರಗತಿಯಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ಇದು 
ಮಕ್ಕಳ ಮನೆಯ ಭಾಷೆಗಳು ಮತ್ತು ಶಾಲಾ ಬಾಷೆಗಳನ್ನು ಜೊತೆ ಜೊತೆಗೇ 


9 


ಪೋಷಿಸುವ ತರಗತಿ. ಇದರಿಂದ ತರಗತಿಯಲ್ಲಿ ಶಾಲಾ ಭಾಷೆಯ 
ಆರ್ಜನ(೩೯ಂಟisition)ದೊಂದಿಗೆ ಮನೆಯ ಭಾಷೆಗಳನ್ನು ನಿರ್ವಹಿಸುವುದು 
ಮತ್ತು ಗೌರವಿಸುವುದು ಸಹ ಸಾಧ್ಯವಾಗುತದೆ. 


* ತರಗತಿಯಲ್ಲಿ ಮಕ್ಕಳ ಭಾಷೆಗಳನ್ನು ಬಳಸಿ: 


ಮಗುವಿನ ಭಾಷೆಯೊಂದಿಗೆ ಆರಂಭಿಸಿ ಮತ್ತು ನುಡಿ ಸಂಕೇತಗಳ ಮಿಶ್ರಣ 
(೭೦d mixing) ಮುತ್ತು ನುಡಿ ಸಂಕೇತಗಳ ಪಲ್ಲಟದ (code switching) ಮೂಲಕ 
ಶಾಲಾ ಭಾಷೆಯನ್ನು ಪರಿಚಯಿಸಿ. ಉದಾಹರಣೆಗೆ, ಬಾನುವಾರ ಮಕ್ಕಳು 
ಮನೆಯಲ್ಲಿ ಏನೇನು ಮಾಡಿದರೆಂಬುದನ್ನು ಚರ್ಚಿಸುವುದರೊಂದಿಗೆ ನಿಮ್ಮ 
ಸೋಮವಾರ ಬೆಳಗಿನ ತರಗತಿಯನ್ನು ಆರಂಭಿಸಿ. ಮಕ್ಕಳನ್ನು ಅವರ 
ಬಾಷೆಯಲ್ಲೇ ಮಾತನಾಡುವಂತೆ ಪ್ರೋತ್ಸಾಯಿಸಿ. ಅವರಿಗೆ ಅರ್ಥವಾಗುವ 
ಭಾಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ. ಪ್ರತಿ ಮಗುವಿಗೂ ತನ್ನ ಭಾಷೆಯಲ್ಲೇ ತನ್ನನ್ನು 
ತಾನು ಅಬಿವ್ಯಕಿಸಲು ಸಹಾಯ ಮಾಡಿ. ಅವರು ಹೇಳುತ್ತಿರುವುದನ್ನು ಬೋರ್ಡ್‌ 
ಮೇಲೆ ಬರೆಯಿರಿ. ಅವರ ಮಾತಿಗೆ ಸಂಬಂಧಿಸಿದ ಕೆಲವು ಇಂಗಿಷ್‌ ಪದಗಳನ್ನು 
ಬೋರ್ಡ್‌ ಮೇಲೆ ಬರೆದು ಪರಿಚಯಿಸಿ. ಒಂದಷ್ಟು ಕಾರ್ಡ್‌ ಗಳನ್ನು 
ಸಿದ್ದವಾಗಿಟ್ಟಿಕೊಳ್ಳಿ. ಇದೀಗ ಬೋರ್ಡ್‌ ಮೇಲೆ ಬರೆದಿರುವ ಮಾತಿನ ವಿಷಯಕ್ಕೆ 
ಸಂಬಂಧಿಸಿದ ಪದಗಳಲ್ಲಿ ಅವರು ತಿಳಿಯಬೇಕೆಂದುಕೊಂಡ ಒಂದು ಪದವನ್ನು 
ಗುರುತಿಸಲು ಮಕ್ಕಳಿಗೆ ಹೇಳಿ. ಆ ಪದವನ್ನು ಅವರದೇ ಭಾಷೆಯಲ್ಲಿ (ಯಾವುದೇ 
ಲಿಪಿಯಲ್ಲಾದರೂ) ಬರೆಯಿರಿ. ಅದನ್ನು ಕಾರ್ಡಿನ ಮೇಲೂ ಇಂಗ್ಲೀಷಿನಲ್ಲಿ 
ಬರೆಯಿರಿ. ಕಾರ್ಡನ್ನು ಅವರಿಗೆ ನೀಡಿ. ಅವರು ಕಾರ್ಡ್‌ ಗಳನ್ನು ವಿವಿಮುಯ 
ಮಾಡಿಕೊಳ್ಳಲಿ. ಅದರೊಂದಿಗೆ ಆಟಿವಾಡಲು, ಮನೆಗೂ ಒಯ್ದು ಮರಳಿ ತರಲು 
ಬಿಡಿ. ಪ್ರತಿ ಸೋಮವಾರ ಇದನ್ನು ಮಾಡಿ. 


*e ಮಕ್ಕಳ ಸಹಾಯದಿಂದ ಒಂದು ಪಿಕ್ಷನರಿ ರಚಿಸಿ: 

ಪಿಕ್ಷನರಿಯು ಒಂದು ಸಚಿತ್ರ ನಿಘಂಟು. ಮಕ್ಕಳಿಗೆ ಅವರ ಭಾಷೆಯಲ್ಲಿ 
ಅವರು ಇಷ್ಟಪಡುವ ಪದವನ್ನು ಗುರುತಿಸಲು ಹೇಳಿ. ಪದಕ ಸಂಬಂಧಿಸಿದ 
ಚಿತ್ರವನ್ನು ಬಿಡಿಸಲು ಹೇಳಿ. ಈ ಪದಗಳು ಮತ್ತು ಚಿತ್ರಗಳೊಂದಿಗೆ ಕಾರ್ಡ್‌ 
ಗಳನ್ನು ರಚಿಸಿ. ಅದರಲ್ಲಿ ಸಮಾನಾರ್ಥಕ ಇಂಗಿಷ್‌ ಪದವನ್ನೂ ಸೇರಿಸಿ. 


10 


ಇಂಗಿಷ್‌ ಪದವನ್ನು ಗಟ್ಟೆಯಾಗಿ ಓದಿ ಹೇಳಿ. ಈಗ ಕಾರ್ಡನ್ನು ಮಕ್ಕಳಿಗೆ ಬೀಡಿ 
ಅದನ್ನು ಗಮನಿಸಲು ಮತ್ತು ಅದರ ಕುರಿತು ಮಾತನಾಡಲು ಹೇಳಿ. 


*e ತರಗತಿಯ ಎಲ್ಲಾ ಬಾಷೆಗಳಲ್ಲೂ ವಿಷಯಾಧಾರಿತ ಪದಗೋಡೆ((word 
walls- ಪದಗೋಡೆ ಎಂದರೆ ಒಂದು ಸಾಕ್ಷರತಾ ಸಲಕರಣೆ); ಗೋಡೆಯ ಮೇಲೆ 
ದೊಡ್ಡ ಅಕ್ಷರಗಳಲ್ಲಿ ಕಾಣುವಂತೆ ಪ್ರದರ್ಶಿಸಿರುವ ಪದಸಂಗ್ರಹದ 
ಪಟಿ)ಗಳನ್ನು ಮಾಡಿ: 
ಮಕ್ಕಳಿಗೆ ತಮ್ಮ ಆಯ್ಕೆಯ ಒಂದು ವಿಷಯವನ್ನು ಆಯ್ದುಕೊಳ್ಳಲು ಹೇಳಿ. 
ಆ ಐಖಿಷಯಕ್ಕೆ ಸಂಬಂಧಿಸಿದ ಸಾಧ್ಯವಾದಷ್ಟೂ ಪದಗಳನ್ನು ಅವರ 
ಬಾಷೆಗಳಲ್ಲೇ ನೀಡಲು ಹೇಳಿ. ತರಗತಿಯ ಇತರ ಮಕ್ಕಳ ಭಾಷೆಗಿಂತ 
ಬಿನ್ನವಾಗಿರುವ ಭಾಷೆಯ ಒಂದು ಮಗುವಿಗೆ ಮೊದಲು ಮಾತಾಡಲು 
ಪ್ರೋತ್ಸಾಹಿಸಿ. ಈಗ ಆ ಮಗು ಬಳಸಿದ ಪದಗಳಿಗೆ ಇಂಗ್ಲಿಷ್‌ ಮತ್ತು ಹಿಂದಿ 
ಪದಗಳು ತಿಳಿದಿವೆಯೇ ಎಂದು ಉಳಿದ ಮಕ್ಕಳನ್ನು ಕೇಳಿ. ವಾಸ್ಪವಬಾಗಿ, 
ಮಕ್ಕಳನ್ನು ಅವರ ಬಾಷೆಗಳಲ್ಲಿರುವ ಪದಗಳ ಜೊತೆಗೆ ಇಂಗಿಷ್‌ ಮತ್ತು 
ಹಿಂದಿ ಪದಗಳ ಬಗ್ಗೆ ಯೋಚಿಸುವಂತೆ ಪ್ರೋತ್ಸಾಹಿಸಿ. ಪ್ರಸ್ತುತ ವಿಷಯವನ್ನು 
ಆಧರಿಸಿದ ಎಲ್ಲಾ ಭಾಷೆಗಳ ಪದಗಳನ್ನೂ ಸ್ಥಾಗತಿಸಿ. ಈಗ ಅವುಗಳನ್ನು 
ಪಟದ ಮೇಲೆ ಬರೆಯಿರಿ. ಲಿಪಿಗಳು ಬೇರೆ ಬೇರೆ ಆಗಿರುತ್ತವೆ- ಇಂಗ್ಲಿಷ್‌ ಗಾಗಿ 
ಒಂದು, ಉಳಿದವು ಬೇರೆ ಬೇರ ಬಾಷೆಗಳಿಗಾಗಿ. ಇದು ಮಕಳಿಗೆ 
ಸಮಸ್ಯೆಯೇನೂ ಆಗುವುದಿಲ್ಲ. ಲಿಪಿಗಳು ಮತ್ತು ಭಾಷೆಗಳ ನಡುವಿನ 
ಗಡಿಗಳು ಕೃತಕ ಗಡಿಗಳು ಎಂಬುದನ್ನು ನೆನಪಿಡಿ. ಆಧುನಿಕ ಜಾಹೀರಾತು ಈ 
ಗಡಿಗಳನ್ನು ಮೀರಿದೆ. ಪದಗೋಡೆಯೊಂದು ಸಿದ್ದವಾದ ನಂತರ ಅದರ ಸುತ್ತ 
ಹಲವಾರು ಚಟುವಟಿಕೆಗಳನ್ನು ಹಮಿಘೊಳ್ಳಿ. 


*e ಮಕ್ಕಳ ಬಾಷೆಯಲ್ಲಿ ಕತೆ ಹೇಳುವುದು: 
ಈ ಬಹುಭಾಷಿಕ ಅಭ್ಯಾಸವು ನಿಧಾನವಾಗಿ ತರಗತಿಯ ಎಲ್ಲಾ ಬಾಷೆಗಳಲ್ಲೂ 
ಕತೆ ಹೇಳುವವರೆಗೆ ವಿಸ್ತರಿಸುತ್ತದೆ. ಪದಸಂಕೇತ ಮಿಶ್ರಣ ಮತ್ತು ಪದಸಂ೦ಕೇತ 
ಪಲ್ಲಟಿದ ಮೂಲಕ ಇಂಗ್ಲಿಷ್‌ ಪರಿಚಯಿಸಿ. 


* ಶಾಲೆಗೆ ಪೋಷಕರನ್ನು ಆಹ್ಮಾನಿಸುವ ಮೂಲಕ ಮಕ್ಕಳ ಭಾಷೆಯಲ್ಲಿರುವ 
ಹಾಡುಗಳು, ಕತೆಗಳು ಮತ್ತು ಜೋಕ್‌ ಗಳನ್ನು ಸಂಗ್ರಹಿಸಲು 
ಯೋಜನೆಗಳನ್ನು ಹಾಕಿಕೊಳ್ಳಿ. ಇದನ್ನು ಅನುಸರಿಸಿ ಮಕ್ಕಳ 
ಬಾಷೆಗಳಲ್ಲಿರುವ ಕತೆಗಳನ್ನು ಇಂಗ್ಲಿಷ್‌ ಮತ್ತು ಇತರ ಶಾಲಾ ಭಾಷೆಗಳಲ್ಲಿ 
ಪುನರ್ಲೇಖಿಸಿ ಸಣ್ಣ ಸಣ್ಣ ಸಚಿತ್ರ ಕಥಾ ಪುಸಕಗಳನ್ನು ರಜಿಸಿ. 


11 


ಕೆಲವು ಪ್ರಶ್ನೆಗಳು 


ಪ್ರಶ್ನೆ: ಮಕ್ಕಳಲ್ಲಿ ಭಾಷಾ ಬೆಳವಣಿಗೆಯಾಗಲು ಪದಗಳ ಆರ್ಜನೆಯೊಂದಿಗೆ 
ಅಭ್ಯಾಸದ ಅಗತ್ಯವೂ ಇದೆ. ಬಹುಭಾಷಿಕ ಬೋಧನಾ ವಿಧಾನವು ಇದಕೆ ಹೇಗೆ 
ಸಹಾಯ ಮಾಡಬಲ್ಲದು? 


ಉತ್ತರ: ನಾವು ಪ್ರತಿಯೊಂದು ಭಾಷೆಯನ್ನೂ ಆಳವಾಗಿ ಮತ್ತು ತೀವ್ರವಾಗಿ 
ಕಲಿಸಬೇಕಾಗುತ್ತದೆ. ಬಹುಭಾಷಿಕ ಬೋಧನಾ ವಿಧಾನವು ಎಲ್ಲರನ್ನೂ 
ಒಳಗೊಳ್ಳುವ ತರಗತಿಯನ್ನೂ ಮೂಲಭೂತ ಪರಸ್ಪರ ಸಂವಹನ ಕೌಶಲ್ಯಗಳ 
ಬೆಳವಣಿಗೆಯನ್ನೂ  ಸಾಧ್ಯವಾಗಿಸಬಹುದು. ಆದರೆ ಪ್ರತಿಯೊಂದು 
ಭಾಷೆಯನ್ನೂ ಕಲಿಯುವುದು ಮತ್ತು ಆರ್ಜಿಸುವುದು ಅಗತ್ಯ. ನಾವು ಧ್ವನಿ- 
ಅಕ್ಷರ ಸಂಬಂಧಗಳು, ಪದ ಸಂಪತ್ತಿನ ವಿಸ್ತರಣೆ, ಪದರಚನೆ ಮತ್ತು ವಾಕ್ಯ 
ರಚನಾ ಕಾರ್ಯತಂತ್ರಗಳ ಅರಿವು , ಓದುವ ಕಾರ್ಯತಂತ್ರಗಳು ಮತ್ತು 
ಬರವಣಿಗೆಯ ಕಾರ್ಯಗಾರಗಳು - ಇವೆಲ್ಲಕ್ಕೂ ಗಮನ ನೀಡಬೇಕಾಗುತದೆ. 
ಇದೊಂದು ಸಕಾರಣವಾದ ಕಳವಳವೇ(ಂಗೀmಂ) ಹೌದು. ಆದರೆ ಒಮ್ಮೆ 
ಬಾಷೆಗಳ ನಡುವೆ ಸೇತುವೆಯನ್ನು ನಿರ್ನಿಸಿದೆವು ಎಂದಾದರೆ ಎರಡು ಭಾಷೆಗಳು 
ಜೊತೆಜೊತೆಯಾಗಿಯೇ  ಸಾಗಬಲ್ಲವು. ನಮ್ಮ ಬಹುತೇಕ ಶೈಕ್ಷಣಿಕ 
ಸಂವಹನಗಳೂ ಸಹಿತ ಹೆಚ್ಚು ಹೆಚ್ಚು ಬಹುಬಾಷಿಕವಾಗಲು 
ಸಮರ್ಥವಾಗಬಲ್ಲವು. ಇದರಿಂದ ಪರಸ್ಪರ ತಿಳಿವಳಿಕೆಗೆ ಮತ್ತು ವಿಬಿನ್ನ 
ಬಾಷೆಗಳ ಸ್ವೀಕಾರಕ್ಕೆ ಹೆಚ್ಚಿನ ಅವಕಾಶವಾಗುತ್ತದೆ. ಸೇತುವೆಯನ್ನು ನಿರ್ಮಿಸಿ 
ಆದಮೇಲೆ ಭಾಷಾ ಬೆಳವಣಿಗೆಗೆ ಪ್ರತ್ಯೇಕ ಅವಕಾಶಗಳನ್ನು 
ಸೃಷ್ಠಿಸಿಕೊಳ್ಳಬಹುದು. ಹೀಗಿದ್ದರೂ ಮನೆ ಭಾಷೆಗಳ ವಬಿರ್ವಹಣೆಯು 
ಯಾವಾಗಲೂ ಈ ಪ್ರಯೋಗದ ಬಾಗವಾಗಿರಲೇಬೇಕು. 


ಪ್ರಶ್ನೆ: ಮಕ್ಕಳ ಮನೆ ಭಾಷೆಗಳೆಲ್ಲವನ್ನೂ ಶಿಕ್ಷಕರು ತಿಳಿದಿರಬೇಕೇ? 


ಉತ್ತರ: ಈ ಪ್ರಶ್ನೆಯು 'ಶಿಕ್ಷಕ ಕಲಿಸುತ್ತಾನೆ ಮತ್ತು ವಿದ್ಯಾರ್ಥಿ ಕಲಿಯುತ್ತಾನೆ' 
ಎಂದು ನಂಬುವ ರೂಢ ಮಾದರಿ(pರiಂMಯ ಭಾಗವಾಗಿದೆ. ಶಿಕ್ಷಕರು 
ತರಗತಿಯಲ್ಲಿ ಮಕ್ಕಳ ಮನೆ-ಭಾಷೆಗಳಿಗೆ ಅವಕಾಶವನ್ನು ಕಲ್ಪಿಸುವುದು ಅಗತ್ಯ. 
ಆತ/ಆಕೆ ಈ ಮನೆ-ಭಾಷೆಗಳಲ್ಲಿ ಪ್ರಾವೀಣ್ಯವನ್ನು ಹೊಂದಿರಬೇಕೆಂದಿಲ್ಲ. 
ಆದರೆ ಅವನ್ನು ಗುಹಿಸಲು ಇಷ್ಟವಿರುವವರಾಗಬೇಕು. ತರಗತಿಯಲ್ಲಿ 
ಕಲಿಕಾರ್ಥಿಯಾಗುವ ಮೂಲಕ ಮತ್ತು ಒಟ್ಟಿಗೆ ಕಲಿಯುವ ಮೂಲಕ ಮನೆ 
ಬಾಷೆಗಳಿಗೆ ಗೌರವ ಮತ್ತು ಮೌಲಿಕತೆಯನ್ನು ದೊರಕಿಸಿಕೊಡಬಹುದು. 


12 


ಶಿಕ್ಷಕರಿಗೆ ಪ್ರಾವೀಜ್ಯವಿರಬೇಕಾದದ್ದು ಚಟುವಟಿಕೆಗಳನ್ನು ರೂಪಿಸುವುದರಲ್ಲಿ 
ಮತ್ತು ಅಂತಹ ಪ್ರಯೋಗಗಳಿಗೆ ಅವಕಾಶ ಕಲ್ಬಿಸುವುದರಲ್ಲಿ. ಮಕ್ಕಳ ಭಾಷೆಗಳ 
ಜ್ಞಾನಕ್ಕಿಂತ ಶಿಕ್ಷಕರು ಮುಕ ಮನೋಭಾವವನ್ನು ಹೊಂದಿರುವುದು ಮುಖ್ಯ. 


ಉಪಸಂಹಾರ 


ಮೊದಲನೆಯದಾಗಿ, ಬಹುಬಾಷಿಕತೆಯು ನಮ್ಮ ಅಸ್ಮಿತೆಯ ಬಾಗವಾಗಿದೆ 
ಮತ್ತು ಮನುಷ್ಯ ಜೀವಿಗಳೆಲ್ಲ ಅವಶ್ಯವಾಗಿ ಬಹುಭಾಷಿಕರು ಎಂದು ನಾವು 
ಒಪ್ಪುತ್ತೇವಾದರೆ ನಾವು ಏಕಭಾಷಾ ತರಗತಿಗಳನ್ನು ಹೊಂದಲು ಸಾಧ್ಯವಿಲ್ಲ. 
ಎರಡನೆಯದಾಗಿ, ಮಕ್ಕಳ ಮನೆ ಭಾಷೆಗಳ ವಿರಾಕರಣೆಯೊಂದಿಗೆ 
ಆರಂಭವಾಗುವ ಶಿಕ್ಷಣವು ಮಕ್ಕಳನ್ನು 'ಹೊರಕ್ಕೆ ತಳ್ಳುತದೆ' ಎಂಬುದೂ 
ತತ್ಪರಿಣಾಮವಾಗಿ ಅವಿದ್ಯಾವಂತ ಯುವಕರ ಸಂಖ್ಯೆಯೂ, ರಾಷ್ಟ್ರದ 
ಸಾಮಾಜಿಕ ಮತ್ತು ಆರ್ಥಿಕ ಬದುಕಿನಲ್ಲಿ ಅಸಮಾನತೆಯ ಹೆಚ್ಚುತದೆ 
ಎಂಬುದೂ ಸಾಬೀತಾಗಿದೆ. ಬಹುಭಾಷಾ ಬೋಧನ ವಿಧಾನವು ಇಲ್ಲಿಯವರೆಗೂ 
ಪರಿಧಿಗೆ ತಳ್ಳಲ್ಬಟ್ಟಿ ಮಕ್ಕಳಿಗೆ ಹೆಚ್ಚಿನ ಆಯ್ಕೆಗಳಿಗೆ ಅವಕಾಶ ಕಲ್ಪಿಸುತ್ತದೆ. ಅದು 
ಎಲ್ಲರನ್ನೂ ಒಳಗೊಳ್ಳವ ತರಗತಿಗಳು, ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯಲ್ಲಿ 
ಹೆಚ್ಚಳ ಮತ್ತು ಅಲ್ಪಸಂಖ್ಯಾತ ಬಾಷೆಗಳ ಉನ್ನತ ವಬಿರ್ವಹಣೆ ಇವುಗಳಿಗೆ 
ಕಾರಣವಾಗುತ್ತದೆ. ಇದು ಅಲ್ಪಸಂಖ್ಯಾತ ಬಾಷೆಗಳು ಮತ್ತು ಭಾಷಿಕರಿಗೆ 
ರಾಷ್ಟ್ರದ ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ಭಾಗವಹಿಸುವ 
ನ್ಯಾಯಯುತವಾದ ಅವಕಾಶವನ್ನು ಸಹ ಬೀಡುತದೆ. 


ಉಲ್ಲೇಖಗಳು 


Agnihotri, R. (2007). Towards a pedagogical paradigm rooted in mutlilinguality, 
International Multilingual Research Journal 1 (2), 79-88. 


Cummins, J. (2009). Fundamental psycholinguist and sociologist principles 
underlying educational success for linguistic minority students. In A.K. Mohanty, 
M. Panda, R. Phillipson, & T. Skutnabb-Kangas (Eds.), Multilingual education 
for social justice: Globalising the local (pp. 21-35). New Delhi: Orient 
Blackswan Private Limited. 


Kemp, C. (2009). Defining multilingualism. In L. Aronin, & B. Hufeisen (Eds.), 
The exploration of multilingualism: Development of research on L53, 
multilingualism and multiple language acquisition (pp. 11-26). 
Amsterdam/Philadelphia: John Benjamins Publishing Company. 


13 


Shrinivasan, M. (2009). Confronting stereotypes. Pragat shikshana sanstha. Re 
trieved from http://www. pragatshikshansanstha.org/article. php?category= 
4f795 f38e6665. 


Srivastava, A.K. (2007), Multilingualism and school education in India: Special 
features, problems and prosepects. In D.P. Pattanayak (Ed.), Multilingualsim in 
India (pp. 37-53). Delhi: Orient Longman Private Limited. 


ಚಿಂತನಾತ್ಮಕ ಪ್ರಶ್ನೆಗಳು: 


1. ಈ ಲೇಖನದಲ್ಲಿ ಬಹುಭಾಷಾ ಬೋಧನಾ ವಿಧಾನದ ಪರವಾಗಿ ಯಾಬೆಲ್ಲ 
ಸಮರ್ಥನೆಗಳನ್ನು ನೀಡಲಾಗಿದೆ? 

2. ಬಹುಭಾಷಾ ಬೋಧನಾ ವಿಧಾನವನ್ನು ಅಳವಡಿಸಿಕೊಳ್ಳಲು ಶಿಕ್ಷಕರು 
ಹಮ್ಮಿಹೊಳ್ಳಬಹುದಾದ ಐದು ಚಟುವಟಿಕೆಗಳನ್ನು ಈ ಲೇಖನ 
ಸೂಚಿಸುತ್ತಿದೆಯಷ್ಟೇ. ಇಂಗಿಷ್‌ ತರಗತಿಯನ್ನು ಅರ್ಥಪೂರ್ಣವಾಗಿಸಬಲ್ಲು 
ಇಂತಹ ಇನ್ನಷ್ಟು ಚಟಿವಟಿಕೆಗಳನ್ನು ಸೂಚಿಸಬಲ್ಲಿರಿ? 

3. ಆ ಲೇಖನದಲ್ಲಿ ಬಹುಭಾಷಾ ಬೋಧನೆಯ ತಾತ್ಮಿಕ ಚೌಕಟ್ಟನ್ನು ಚಿತ್ರ 
ರೂಪದಲ್ಲಿ (ಚಿತ್ರ 1 ನೀಡಲಾಗಿದೆ. ಈ ಚಿತ್ರವನ್ನು ವಿವರಿಸಿ. 


ನಿವೇದಿತಾ ವಿಜಯ್‌ ಬೆಡದೂರ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜಿ 
ವಿಶ್ವವಿದ್ಯಾಲಯದ ಸಂಪನ್ಮೂಲ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರೂ ಶೈಕ್ಷಣಿಕ 
ಮತ್ತು ಬೋಧನಾ ವಿಧಾನ ಪರಿಣತರೂ ಆಗಿದ್ದಾರೆ. ಭಾರತ ಮತ್ತು ನೇಪಾಳದ ಕೇಂದ್ರೀಯ 
ವಿದ್ಯಾಲಯಗಳಲ್ಲಿ ಅವರು ಇಂಗಿಷ್‌ ಕಲಿಸಿದ್ದಾರೆ. ಪ್ರಸ್ತುತ ಅವರು ಪ್ರಶಿಕ್ಷಣ 
ವಿದ್ಯಾರ್ಥಿಗಳಿಗಾಗಿ ಕೋರ್ಸ್‌ ಗಳನ್ನು ವಿವ್ಯಾಸ- ಗೊಳಿಸುವುದರಲ್ಲಿ 
ತೊಡಗಿಕೊಂಡಿದ್ದಾರೆ. ಶಿಕ್ಷಕ ಅಭಿವೃದ್ದಿ ಮತ್ತು ಮೊಬೈಲ್‌ ಕಲಿಕೆ ಕುರಿತ ಅವರ 
ಸಂಶೋಧನೆಯು ಗtಃp://www.britishcouncil.in/sites/ britishcouncil.in2/ files/ tec 13 
publication final version. pdf ಮತ್ತು http:// english agenda.britishcouncil.org/ 
sites/ec/files/cp07.20lessons%20 book. pdf ಗಳಲ್ಲಿ ಲಭ್ಯವಿದೆ. 


nivedita@azimpremijifoundation.org 


ಅನುವಾದ: ಮಂಜುನಾಥ್‌ ಹೆಗಡೆ/ ಪರಿಶೀಲನೆ: ಡಾ. ಗಣೇಶ. ಯು.ಎಚಜ್‌. 


ಮೂಲ: Language and Language Teaching Volume 4 Number 2 Issue 8 July 2015 


14 


